ಡಾ|| ಡಿ. ವಿ. ದೇವರಾಜ್‌* 


ಹೊಯ್ಸಳರ ಕಾಲದ ಎರಡು ಪಂಚಲಿಂಗ ರೇವಾಲಯಗಳು-ಒಂದು ನಿಶೇಚನ 


ಹೊಯ್ಸಳರ ಕಾಲ ಕರ್ನಾಟಕದ ವಾಸ್ತುಶಿಲ್ಪದ 
ಇತಿಹಾಸದಲ್ಲಿ! ಒಂದು ವಿಶಿಷ್ಟವಾದ ಘೆಟ್ಟವೆಂದು 
ಪರಿಗಣಿಸಬಹುದು, ಈ ಕಾಲದಲ್ಲಿ ದೇವಾಲಯಗಳ 
ನಿರ್ಮಾಣ ಒಂದು ವಿಶಿಷ್ಟ ಶೈಲಿಯನ್ನು ಅಭಿವ್ಯಕ್ತಿ 
ಯನ್ನು ಮತ್ತು ರೂಸನನ್ನು ಪ್ರಕಟಿಗೊಳಿಸಿತು. ಒಂದು 
ಅಂದಾಜಿನ ಪ್ರಕಾರ ಹೊಯ್ಸಳರ ಕಾಲದಲ್ಲಿ ಸು. ೧೭೦ 
ದೇವಾಲಯಗಳು (ಕರ್ನಾಟಕದ ಎಂಟು ಜಿಲ್ಲೆಗಳಾದ 
ಮೈಸೂರು, ಹಾಸನ, ತುಮಕೂರು, ಮಂಡ್ಯ, ಚಿಕ್ಕ 
ಮಗಳೂರು, ಶಿವಮೊಗ್ಗ. ಧಾರವಾಡ ಮತ್ತು 
ಚಿತ್ರದುರ್ಗದಲ್ಲಿ) ಕಟ್ಟಿಲ್ಪಟ್ಟಿವು. ಅವುಗಳ ಪೈಕ ೮೮ 
ದೇವಾಲಯಗಳು ಶೈವ ದೇವಾಲಯಗಳೆಂದು ಇತಿಹಾಸ 
ಕಾರರು ಅಭಿಪ್ರಾಯ ಪಟ್ಟಿದ್ದಾರೆ. 


ಶಿವನನ್ನು ಲಿಂಗ ರೂಪದಲ್ಲಿ ದೇವಾಲಯದಲ್ಲಿ 
ಪೂಜಿಸುವ ಕ್ರಮ ಭಾರತದಲ್ಲಿ ಬಹು ಹಿಂದಿನಿಂದಲೂ 
ಪ್ರಚಾರದಲ್ಲಿದ್ದಿ ತು. ಆದರೆ ಶಿವನ ಲಿಂಗ ಸ್ವರೂಪವನ್ನು 
ಪಂಚಲಿಂಗ ರೂಪದಲ್ಲಿ ಪೂಜಿಸುವ ಸಂಪ್ರದಾಯ ವಿಶಿಷ್ಟ 
ವಾದದ್ದು. ಒಂದೇ ಗುಡಿಯ ಪ್ರತ್ಯೇಕ ಗರ್ಭಗೃಹಗಳಲ್ಲಿ 
ಐದು ಲಿಂಗಗಳನ್ನು ಸ್ಥಾಪಿಸಿ, ಅವುಗಳನ್ನು ಒಟ್ಟಾಗಿ 
ಪಂಚಲಿಂಗೇಶ್ವರ ಎಂದು ಕರೆಯುವ ಪದ್ಧತಿಯು ಕಾಣಿಸಿ 
ಕೊಂಡಿತು. ಹೊಯ್ಸಳರ ಕಾಲದ ಎರಡು 
ಪಂಚಲಿಂಗೇಶ್ವರ ದೇವಾಲಯಗಳನ್ನು ಕುರಿತು ಕೆಲವು 
ವಿಷಯಗಳನ್ನು ಇಲ್ಲಿ ಚರ್ಚಿಸಲಾಗಿದೆ. ಆ ಎರಡು 
ದೇವಾಲಯಗಳೆಂದರೆ ಕ್ರಿ.ಶ. ೧೨೩೭ರಲ್ಲಿ ಹೊಯ್ಸಳರೆ 


ದೊರೆ ಸೋಮೇಶ್ವರನ ಕಾಲದಲ್ಲಿ ಇಂದಿನೆ ಕೃಷ್ಣೆ ರಾಜ 
ಪೇಟಿ ತಾಲ್ಲೂಕಿನ ಕಿಕ್ಟೇರಿಗೆ ಮೂರು ಕಿ.ಮೂ. 
ದೂರದಲ್ಲಿರುವ  ಗೋನಿಂದನೆಹಳ್ಳಿಯಲ್ಲಿ ಕಟ್ಟಿದ 
ಸಂಚಲಿಂಗೇಶ್ವರೆ ದೇವಾಲಯ, ಮತ್ತು ಸೋಮೇಶ್ವರನ 
ಮಗ ಮೂರನೇಯ ನರಸಿಂಹನ ಕಾಲದಲ್ಲಿ ಕ್ರಿಶ. 
೧೨೬೮ರಲ್ಲಿ, ಸೋಮನಾಥವಪ್ರುರದಲ್ಲಿ ನಿರ್ಮಿಸಿದ ಸಂಚ 
ಲಿಂಗ ದೇವಾಲಯ. 


ಗೋವಿಂದನಹಳ್ಳಿಯ ಸಂಚಲಿಂಗೇಶ್ವರೆ 
ದೇವಾಲಯ, ಹೇನರಾವತಿ ನೆದಿಯ ದಂಡೆಯ 
ಮೇಲಿದ್ದರೆ, ಸೋಮನಾಥಪುರದ ಸಂಚಲಿಂಗೇಶ್ವರ 
ದೇವಾಲಯ ಕಾವೇರಿ ನದಿಯ ಸವಿೂಸದಲ್ಲಿ 
ಕಟ್ಟಲ್ಪಟ್ಟಿಜಿ. 


ಶಿವನು ಲಿಂಗ ಸ್ವರೂಪಿ. ಅವನು ಸಮಸ್ತ ಸೃಷ್ಟಿಯ 
ನಿರ್ಮಾಣಕ್ಕೆ ಕಾರಣವಾದ ಅಥವಾ ಬ್ರಹ್ಮಾಂಡ 
ದಲ್ಲಿರುವ ಎಲ್ಲಾ ವಸ್ತುಗಳಲ್ಲಿ ಅಂತರ್ಗತನಾಗಿರುವ 
ಪಂಚಭೂತಗಳನ್ನು ಪ್ರತಿನಿಧಿಸುತ್ತಾನೆ. ಅವುಗಳಾವು 
ವೆಂದರೆ ಸೃಥ್ವಿ, ಅಪ್‌, ತೇಜಸ್‌, ವಾಯು ಮತ್ತು 
ಆಕಾಶ. ಈ ಪ್ರಕಾರವಾಗಿ ಶಿನನು ಅನುಕ್ರಮವಾಗಿ 
ಪೃಥ್ವಿಲಿಂಗ-ಅಪ್‌ ಲಿಂಗ-ತೇಜೋಲಿಂಗ-ವಾಯುಲಿಂಗ 
ಮತ್ತು ಆಕಾಶಲಿಂಗ ಎಂಬ ಐದು ಸ್ವರೂಪಗಳನ್ನು 
ಪಡೆದುಕೊಳ್ಳುತ್ತಾ ನೆ. ಇದೇ ಪಂಚಲಿಂಗೇಶ್ವರ 
ಕಲ್ಪನೆಗೆ ಆಧಾರ. ಹೊಯ್ಸಳರ ಕಾಲದಲ್ಲಿ ಜನಪ್ರಿಯ 


* ನಿರ್ದೇಶಕರು, ಪ್ರಾಚ್ಯನಸ್ತು ಮತ್ತು ಸಂಗ್ರಹಾಲಯ ನಿರ್ದೇಶನಾಲಯ, ಅರಮನೆ ಆವರಣ, ಮೈಸೂರು-೫೭೦ ೦೦೧ 


೬೬ 


ಇತಿಹಾಸ ದರ್ಶನೆ 


ವಾಗಿದ್ದ ಶೈವ ಪಂಥ ಶಿವನನ್ನು ಪಂಚಲಿಂಗಗಳ ರೂಪ 
ದಲ್ಲಿ ಆರಾಧಿಸಲು ಅನುಕೂಲವಾಗುವಂತೆ. ಪಂಚ 
ಲಿಂಗೇಶ್ವರ ದೇವಾಲಯಗಳ ನಿರ್ಮಾಣಕ್ಕೆ ಪ್ರಜೋದನೆ 
ನೀಡಿತೆಂದು ಹೇಳಬಹುದು. ಈ ಹಿನ್ನೆಲೆಯಲ್ಲಿ ನಾವು 
ಮೇಲೆ ಸೂಚಿಸಿದ ಎರಡು ಸಂಚಲಿಂಗೇಶ್ವರ ದೇವಾಲಯ 
ಗಳನ್ನು ಗಮನಿಸಬೇಕು. 


ಗೋವಿಂದನಹಳ್ಳಿ ಯಲ್ಲಿರುವ ಪಂಚಲಿಂಗ 
ದೇವಾಲಯವು. ಹೊಯ್ಸಳ ಶೈಲಿಗೆ ಉತ್ತಮ 
ಉದಾಹರಣೆಯಾಗಿದ್ದು, ಈ ದೇವಾಲಯದಲ್ಲಿ ಐದು 
ಗರ್ಭಗೃಹೆಗಳಿವೆ. ಸೋಮನಾಥಪುರದ ಪಂಚಲಿಂಗ 
ಸೇವಾಲಯನನ್ನು ಬಿಟ್ಟರೆ, ಹೊಯ್ಸಳ ಶೈಲಿಯ 
ನಾಸ್ತುಶಿಲ್ಪದಲ್ಲಿ ರಚಿತವಾಗಿರುವ ಪಂಚಕೂಟಿ 
ಜೀನಾಲಯಕ್ಕೆ ಇದೊಂದೇ  ಉದಾಹೆರಣೆಯೆಂದು 
ಹೇಳಬಹುದು. 


ಸೋಮನಾಥಪುರದ ಸಂಚಲಿಂಗದೇವಾಲಯ 
ದಂತೆ,  ಗೋನಿಂದನಹೆಳ್ಳಿಯಲ್ಲೂ ಗರ್ಭಗೃಹೆಗಳ 
ಸಮಾನವಾದ ಆಕಾರಗಳಲ್ಲಿದ್ದು--(೭*೬4* x ೬ ೬44) 
ಅನುಗಳು ಪೊರ್ವಾಭಿಮುಖವಾಗಿವೆ.  (ನವರಂಗಗಳ 
ಅಳತೆ ೧೮'೫೧೮') ಇವೆಲ್ಲಾ ಅಂಶಗಳನ್ನು 
ಸೋಮನಾಥ, ಪುರದ ಪಂಚಲಿಂಗ ದೇವಾಲಯದಲ್ಲೂ 
ನೋಡಬಹುದು. “ಮಲ್ಲಿತಮ್ಮ? ಎಂಬ ಶಿಲ್ಪಿಯ 
ಕಾಲದಲ್ಲಿ ಗೋನಿಂದನಹಳ್ಳಿಯ ದೇನಾಲಯ ನಿರ್ಮಾಣ 
ವಾಯಿತೆಂದು ಆ ದೇವಾಲಯದಲ್ಲಿ ದೊರೆಯುವ ಲಘು 
ಶಾಸನದ. ಆಧಾರದಿಂದ ತಿಳಿದುಕೊಳ್ಳಬಹುದು. 
ನುಗ್ಗೇಹಳ್ಳಿ ಮತ್ತು ಸೋಮನಾಥ ಪುರದ ದೇವಾಲಯ 
ಗಳಲ್ಲಿರುವ ಅನೇಕ ಶಿಲ್ಪಗಳು ಮಲ್ಲಿತಮ್ಮನಿಂದ ೧೨೪೯ 
ಮತ್ತು ೧೨೬೮ರಲ್ಲಿ ಅನುಕ್ರಮವಾಗಿ ರಚಿಸಲ್ಪಟ್ಟವು 
ಎಂದು ತಿಳಿದು ಬರುತ್ತದೆ. 


ಗೋವಿಂದನಹಳ್ಳಿ, ಮತ್ತು ಸೋಮನಾಥಪುರ 
ಗಳಲ್ಲಿರುವ ಪಂಚಲಿಂಗಜೀವಾಲಯಗಳ ನಡುವೆ ಮೇಲೆ 
ಸೂಚಿಸಿರುವ ಸ್ಥೂಲವಾದ ಹೋಲಿಕೆಗಳು ಇದ್ದರೂ 
ಸೆಹೆ, ಅವುಗಳ ನಡುವೆ ವ್ಯತ್ಯಾಸಗಳೂ ಕಂಡುಬರುತ್ತವೆ. 
ಗೋನಿಂದನಹಳ್ಳಿಯ ದೇವಾಲಯದ ಗೋಡೆಯ ಮೇಲೆ 
ಸ್ವಾರಸ್ಯಕರವಾದ ಅನೇಕ ಶಿಲ್ಪಗಳು ಕಂಡು ಬಂದರೆ, 


ಇತಿಹಾಸ ದರ್ಶನ 


ಸೋಮನಾಥಪುರದ ದೇವಾಲಯದ ಗೋಡೆ ಸಂಪೂರ್ಣ 
ವಾಗಿ ಶಿಲ್ಪರಹಿತವಾಗಿದೆ. 


ಗೋವಿಂದನಹಳ್ಳಿಯ ಪಂಚಲಿಂಗದೇನಾಲಯದ 
ಗೋಡಿ ಶಿಲ್ಪಗಳಲ್ಲಿ ಹೊಯ್ಸಳರ ಕಾಲದ ಜನಜೀವನದಲ್ಲಿ 
ಹಾಸುಹೊಕ್ಳಾಗಿದ್ದಿ ರಬಹುದಾದ ಧಾರ್ಮಿಕ ಸಹಿಷ್ಣುತೆ 
ಮತ್ತು ಸಹ ಬಾಳ್ವೆಯ ತತ್ವಗಳು ಗೋಚರಿಸುತ್ತವೆ. 
ಇದು ಶಿವನೆ ದೇವಾಲಯವಾಗಿದ್ದ ರೊ, ಅದರ ಹೊರ 
ಗೋಡೆಯ ಮೇಲೆ ವಿಷ್ಣುನಿನ ೨೧ ವಿವಿಧೆ ಅನತಾರ 
ಗಳು ಕೆತ್ತಲ್ಪಟ್ಟಿವೆ. ಮೂರು ಸ್ಥಳಗಳಲ್ಲಿ ಮಾತ್ರ 
ಕೆತ್ತನೆ ಇಲ್ಲದೆ ಸರಳವಾಗಿದೆ. ಸುಖಾಸನೆದಲ್ಲಿ 
ಕುಳಿತಿರುವ ಲಕ್ಷ್ಮಿನಾರಾಯಣ, ಒಂದು ಪಕ್ಕದಲ್ಲಿ ನೈತ್ಯ 
ಮಾಡುತ್ತಿರುವ ಪಾರ್ವತಿ, ಮತ್ತೊಂದು ಪಕ್ಕದಲ್ಲಿ 
ವೇಣುಗೋಪಾಲ, ಅದರೆ ಪಕ್ಕದಲ್ಲೇ ಮಹಿಷಾಸುರ 
ಮರ್ದಿಸಿ ಮತ್ತು ಶಾರದೆಯ ವಿಗ್ರಹಗಳಿವೆ. ಮತ್ತೊಂದು 
ಕಡೆ ಐರಾವತದ ಮೇಲೆ ಕುಳಿತಿರುವ ಇಂದ್ರ ಮತ್ತು 
ಶಚಿಯರು ಪಾರಿಜಾತನನ್ನು ರಕ್ಷಿಸಲು ಹೋಗುತ್ತಿರು 
ವಂತೆ ಚಿತ್ರಿತವಾಗಿದೆ. ಇವಲ್ಲದೆ ಸತ್ಯಭಾಮ ಮತ್ತು 
ಶ್ರೀ ಕೃಷ್ಣ ನನ್ನು ಹೊತ್ತುಕೊಂಡಿರುವ ಗರುಡ 
ವಾಮನನಿಗೆ ದಾಫೆನನ್ನು ಕೊಡುತ್ತಿರುವ ಬಲಿ, 
ತ್ರಿನಿಕ್ರಮ, ಕಾಳಿಂಗ ಮರನ, ಹಿರಣ್ಯಕಶಿಪುವನ್ನು 
ಸಂಹರಿಸುತ್ತಿರುವ ನರಸಿಂಹ, ಸ್ತ್ರೀ ಮತ್ತು ಪುರುಷ 
ವ್ಯಕ್ತಿಗಳೊಡನೆ ನಿಂತಿರುವ ಪ್ರಹ್ಲಾದ, ಕೈಮುಗಿದು 
ಲಕ್ಷಿ ಪ್ರಿಯ ಮುಂದೆ ನಿಂತಿರುವೆ ಗರುಡ್ಕ ನಾರದ, ರಾಮ 
ಮತ್ತು ಲಕ್ಷ್ಮಣರು-ಅವರ ಸುತ್ತ ಹನುನುಂತನೂ 
ಸೇರಿದಂತೆ ಅನೇಕ ಭಕ್ತರೆ ಚಿತ್ರಗಳು ಹರಿಹರ, ಮತ್ಸ್ಯ 
ಭೇದವನ್ನು ಮಾಡುತ್ತಿರುನ ಅರ್ಜುನ, ಮಹಿಷಾಸುರ 
ಮರ್ದಿಥಿ, ಕೇಶವ, ಅಶ್ವಾರೂಢನಾದ ಕಲ್ಪಿ ಮತ್ತು 
ಕುಳಿತಭಂಗಿಯಲ್ಲಿರುವ ಬುದ್ಧನ ಸಮೇತನಾಗಿರುವ 
ವಿಷ್ಣುವಿನ ಹೆತ್ತು ಅವತಾರಗಳ ಶಿಲ್ಪಗಳು. ಪರಿವಾರ 
ದೇವತೆಗಳಾದ ತಾಂಡವೇಶ್ವರ, ಸುಬ್ರಹ್ಮಣ್ಯ, ಗಣಪತಿ, 
ಭೈರವ, ದುರ್ಗ, ಕೈಲಾಸವನ್ನು ಎತ್ತಿ ಹಿಡಿದಿರುವ 
ರಾವಣ, ನೃತ್ಯ ಸರಸ್ವತಿ, ನೃತ್ಯಗಣಪತಿ, ನಂದಿ, 


ಸಪ್ತಮಾತೃಕೆಯರ ಶಿಲ್ಪಗಳು ಅಲಂಕರಿಸಿವೆ. ಬಾಗಿಲ 
ವಾಡಗಳಲ್ಲಿ ಶೈವ ದ್ವಾರಪಾಲಕರ ಶಿಲ್ಪಗಳೂ 
ಕಾಣಸಿಗುತ್ತವೆ. ಸೋಮನಾಥಪುರದ ಪಂಚಲಿಂಗ 


೬೭ 


ದೇವಾಲಯದ ನವರಂಗದ ಮೇಲ್ಟ್ಚಾವಣಿಯನ್ನು ತಾವರೆ 
ಮೊಗ್ಗಿ ನಿಂದ ಆಲಂಕರಿಸಿರುವಂತೆ ಇಲ್ಲೂ ಸೆಹೆ ಅಲಂಕರಿಸ 
ಲಾಗಿದೆ. ಶಿಲ್ಪದ ದೃಷ್ಟಿಯಿಂದ ಇಷ್ಟೊಂದು ವೈವಿಧ್ಯ 
ಮಯವಾದ ವಿಗ್ರಹೆಗಳು ಗೋವಿಂದನಹೆಳ್ಳಿಯ 
ಪಂಚಲಿಂಗೇಶ್ವರ ದೇವಾಲಯದಲ್ಲಿದ್ದರೆ, ಸೋಮನಾಥ 
ಪುರದ ಸಂಚಲಿಂಗಡೇವಾಲಯ ಯಾವ ಶಿಲ್ಪವೂ ಇಲ್ಲ. 


ಗೋವಿಂದನಹಳ್ಳಿಯ ದೇವಾಲಯದೊಡನೆ 
ಹೋಲಿಸಿದಾಗ, ಸೋಮನಾಥಪುರದ ಸಂಚಲಿಂಗ 
ದೇವಾಲಯವನ್ನು ಉದ್ಜೇಶಪೂರ್ವಕವಾಗಿಯೇ ಸರಳ 
ರೀತಿಯಲ್ಲಿ ಗೋಡೆಯ ಮೇಲೆ ಯಾವ ಶಿಲ್ಪವನ್ನೂ 
ಕೆತ್ತದೆ ಬಿಟ್ಟಿರಲು ಕಾರಣವೇನು ಎಂಬ ಪ್ರಶ್ನೆ ನಮ್ಮನ್ನು 
ಕಣಡುತ್ತದೆ. ನಿನ ರ್ನಾಣಕೈ ಸಂಬಂಧಿಸಿದಂತೆ ಹೇಳುವು 
ದಾದರೆ, ಎರಡೂ ದೇವಾಲಯಗಳ ನಡುವೆ ಕಾಲದ 
ದೃಷ್ಟಿಯಿಂದ ಅಷ್ಟೊಂದು ವ್ಯತ್ಯಾಸವಿಲ್ಲ. ಸೋಮನಾಥ 
ಪುರದ ಪಂಚಲಿಂಗ ದೇವಾಲಯವನ್ನು ಆಲಂಕರಿಸಲು 
ಬೇಕಾಗುವ ಕೌಶಲ್ಯ ಮತ್ತು ತಂತ್ರಜ್ಞಾನ ಆ ಕಾಲಕ್ಕೆ 
ಲಭ್ಯವಾಗಿತ್ತು. ಗೋನಿಂದನೆಹೆಳ್ಳಿಯಿಂದಲೇ ಅವು 
ದೊರಕುವ ಸಂಭವವಿತ್ತು. ಆದುದರಿಂದ, ಸೋಮನಾಥ 
ಪುರದ ಸಂಚಲಿಂಗದೇವಾಲಯವನ್ನು ಅಲಂಕರಿಸದೇ 


ಬಿಟ್ಟಿರುವುದು ಸೆಹೆಜವಾಗಿ ನಮ್ಮ ಗಮನವನ್ನು 
ಸೆಳೆಯುತ್ತದೆ. ಇದಕ್ಕೆ ಒಂದು ಕಾರಣನನ್ನು ಊಹಿಸ 
ಬಹುದು. ಸೋಮನಾಥಪುರದ ಸಂಚಲಿಂಗ 


ದೇವಾಲಯದ ಬಳಿ ಕೇಶವ ದೇವಾಲಯವಿಜೆ. ಅದನ್ನು 
ಅತ್ಯಂತ ಶ್ರೀಮಂತವಾಗಿ ಎಲ್ಲಾ ಕೌಶಲ್ಯ ಮತ್ತು 
ತಂತ್ರಗಳನ್ನು ಬಳಸಿಕೊಂಡು ಕಟ್ಟಿ ಲಾಯಿತು. 
ಇದಲ್ಲದೆ, ವಿಷ್ಣುವಿಗೆ ಸಂಬಂಧಪಟ್ಟಿ ಅನೇಕ ಪುರಾಣ 
ಕಥೆಗಳನ್ನು ಮತ್ತು ಅವನ ವಿವಿಧೆ ರೂಪಗಳನ್ನು ಅಲ್ಲಿ 
ಕೆತ್ತಲಾಗಿದೆ. ಕೇಶವ ಎಂಬುದು ವಿಷ್ಣುವಿನ ಒಂದು 
ರೊಸ. ಆದುದರಿಂದ ಕೇಶವ ದೇವಾಲಯವನ್ನು 
ಕಟ್ಟಿದ ಸ್ಥಪತಿಗಳು ಅದರ ಬಳಿಯಲ್ಲೇ ನಿರ್ನಿಸಿದ 
ಪಂಚಲಿಂಗ ದೇವಾಲಯದ ಗೋಡೆಗಳ ಮೇಲೆ ವಿವಿಧ 
ರೂಪಗಳನ್ನು, ಭಂಗಿಗಳನ್ನು, ಮತ್ತು ವಿವಿಧೆ ಐಕಿಹ್ಯೃ 
ಗಳನ್ನು ಪ್ರದರ್ಶಿಸುವುದು ಅನವಶ್ಯಕವೆಂದು ಭಾವಿಸಿದ್ದೀರ 
ಬೇಕು. ಆದುದರಿಂದ, ಪಂಚಲಿಂಗ ಗುಡಿಯನ್ನು 


೬೮ 


ಸರಳವಾಗಿಯೇ ಇಟ್ಟು, ಆ ಮೊಲಕ ಕಲೆಯ ವೈಭವ 
ಒಂದು ಕಡೆ ಮತ್ತು ಕಲೆಯ ಸರಳತೆ ಮತ್ತೊಂಡು 
ಕಡೆ-ಇವೆರಡರ ನಡುವಣ ವ್ಯತ್ಯಾಸವನ್ನು ಪ್ರದರ್ಶಿಸು 
ವುದೇ ಸ್ಮಪತಿಗಳ ಉದ್ದೇಶವಾಗಿದ್ದಿತೆಂದು ಹೇಳಬಹುದು. 
ದೇವಾಲಯಗಳನ್ನು ಸಂದರ್ಶಿಸುವವರಿಗೆ ಇದರಿಂದ 
ಎರಡು ರೀತಿಯ ಕಲಾತ್ಮಕ ದರ್ಶನ ಮತ್ತು ಅನುಭನ 
ಗಳು ಉಂಟಾಗುವ ಸಾಧ್ಯತೆ ಇದ್ದಿತು. 


ಹಾಗಿದ್ದ ಪಕ್ಷದಲ್ಲಿ ಗೋವಿಂದನಹಳ್ಳಿಯ ಸಂಚ 
ಲಿಂಗ ದೇನಾಲಯವನ್ನುು ಅಂದರೆ ಅದರ ಹೊರೆಗೋಡೆ 
ಯನ್ನು ವಿಷ್ಣುವಿನ ಐತಿಹ್ಯಗಳಿಂದ ಆಲಂಕರಿಸಂನ 


ಉಜ್ಜೀಶವೇನಿತ್ತು ಎಂಬ ಪ್ರಶ್ನೆ ಉದ್ಭವಿಸುತ್ತದೆ. 


ಇದಕ್ಕೆ ಉತ್ತರನಿಷ್ಠೆ. ಗೋನಿಂದನಹಳ್ಳಿಯಲ್ಲಿ 
ಜೀವಾಲಯನನ್ನು ನಿರ್ಮಿಸುವಾಗ, ನಿರ್ಮಾಪಕರು 
ಮತ್ತು ಸ್ಥಪತಿಗಳು ಸ್ಥಳೀಯ ಅವಶ್ಯಕತೆಗಳನ್ನು 
ಗಮನಕ್ಕೆ ತೆಗೆದುಕೊಂಡು ಅವುಗಳನ್ನು ಕಲಾತ್ಮಕ 
ಸಂಪ್ರದಾಯದೊಂದಿಗೆ ಹೊಂದಾಣಿಕೆ ಮಾಡಿದರು 
ಎಂದು ಹೇಳಬಹುದು. ಇದಲ್ಲದೆ, ಅನರು ದಕ್ಷಿಣ 
ಭಾರತದಲ್ಲಿ ಶೈವ ಪಂಥಕ್ಕೆ ಪರಿಚಯವಿದ್ದ ಸಂಚಾಯತನ 


ಮಾದರಿಯನ್ನು ದೇನಾಲಯ ನಿರ್ಮಾಣದಲ್ಲಿ ಬಳಸಿ 
ಕೊಂಡಿರಬೇಕು. ಈ ಸಂಪ್ರದಾಯದ ಪ್ರಕಾರ, ಶಿವ, 


ವಿಷ್ಣು, ಸೂರ್ಯ, ಗಣೇಶ ಮತ್ತು ದುರ್ಗಪೂಜಾರ್ಹರು 
ಮತ್ತು ದೇವರುಗಳು, ವೈವಿಧ್ಯತೆಯ ಸ್ವರೊೂನವನ್ನು, 
ಈ ಸಂಪ್ರದಾಯದಲ್ಲಿ ಪಡೆದುಕೊಂಡರು. 


ಪ್ರಾಯಶಃ ಈ ಸಂಪ್ರದಾಯದ ಪ್ರದರ್ಶನನನ್ನೇ 
ನಾವು . ಗೋವಿಂದನಹಳ್ಳಿಯ ಪಂಚಲಿಂಗೇಶ್ವರ 
ದೇನಾಲಯದ ಗೋಡೆಯ ಮೇಲೆ ಕಾಣಬಹುದಾಗಿದೆ. 
ಒಟ್ಟಿನಲ್ಲಿ ಹೊಯ್ಸಳರ ಕಾಲದ ಈ ಎರಡು 
ಪಂಚಲಿಂಗೇಶ್ವರ ದೇವಾಲಯಗಳು ಎರಡು ಸ್ರತ್ಯೇಕ 
ಸ್ಥಳಗಳಲ್ಲಿ ಮತ್ತು ಕಾಲಗಳಲ್ಲಿ ರಚಿಸಲ್ಪಟ್ಟು ಅಂದಂದಿನ 
ಬದುಕಿನ ಸಾಮರಸ್ಯ ಸೆಹಬಾಳೆ ಕ ಮತ್ತು ಸಹಿಷ್ಣು ತೆಯ 
ತತ್ವಗಳನ್ನು ಕಲಾಮಾಧ್ಯಮದ ಮೂಲಕ ಪ್ರಕಟಿಸು 
ತ್ತಿವೆ. 


ಇತಿಹಾಸ ದರ್ಶನ 


